' ಕರ್ನಾಟಕ ವಿಧಾನ ಪರಿಷತ್ತು 


ಸರ್ಕಾರದಿಂದ ಯಾವ ಯಾವ ಕ್ರಮ 
ಕೈಗೊಳ್ಳಲಾಗಿದೆ; ಯಾವ ಕಾಲಮಿತಿಯೊಳಗೆ ಈ 
ತಾರತಮ್ಯವನ್ನು ಬಗೆಹರಿಸಲಾಗುವುದು? 
(ಸಂಪೂರ್ಣ ವಿವರ ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ಲೆ ಸಂಖ್ಯೆ :553 : 
ಸದಸ್ಯರ ಹೆಸರು | : ಶ್ರೀ ರಘುನಾಥ್‌ ರಾವ್‌ ಮಲ್ಯಾಪೂರೆ 
ಉತ್ತರಿಸುವ ಸಚಿವರು : ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ : 05.02.2021 
ಕ್ರಸಂ ಪಶ್ನೆ ಉತ್ತರ 
ಅ) | ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸರ್ಕಾರದ ನೌಕರರುಗಳ ವೇತನ ಶ್ರೇಣಿಗಳು | 
ನೌಕರರುಗಳಿಗೆ ವೇತನ | ಮತ್ತು ಸಾರಿಗೆ ಸಂಸ್ಥೆಗಳಲ್ಲಿ ಜಾರಿಯಲ್ಲಿರುವ ವೇತನ 
ತಾರತಮ್ಯವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಶ್ರೇಣಿಗಳು ವಿಭಿನ್ನವಾಗಿವೆ. 
ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ಕೈಗೊಂಡ ಉಳಿದಂತೆ, ನಿಗಮದ ನೌಕರರು ರಾಜ್ಯ 
ಸ್ರಮಗಳೇನು; (ವಿವರ ಒದಗಿಸುವುದು) ಸರ್ಕಾರದ ಮಾದರಿಯಲ್ಲಿಯೇ ತುಟ್ಟಭ್ಯೆ 
ಮನೆಬಾಡಿಗೆ ಭತ್ಯೆ, ನಗರ ಪರಿಹಾರ ಭತ್ಯೆ, ರಜಾ 
ಸೌಲಭ್ಯಗಳು, ವೈದ್ಯಕೀಯ ಮರುಪಾವತಿ ಸೌಲಭ್ಯ 
ಇತ್ಯಾದಿ . ಎಲ್ಲಾ ಸೌಲಭ್ಯಗಳನ್ನು ಪಡೆಯುತ್ತಿರುತ್ತಾರೆ. 
ಆ) | ಹಾಗಿದ್ದಲ್ಲಿ, ವೇತನ ತಾರತಮ್ಯ ನಿವಾರಿಸಲು 


ಸಾರಿಗೆ ಸಂಸ್ಥೆಯ ನೌಕರರುಗಳಿಗೆ ಪ್ರತಿ ನಾಲ್ಕು 
ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಮಾಡುವ 
ಪದ್ಧತಿ ಇದೆ. ವೇತನ ಪರಿಷ್ಕರಣೆ ಸಂಬಂಧ 
ಆರ್ಥಿಕ ಅಂಶಗಳನ್ನು ಪರಿಗಣಿಸಿ ತೀರ್ಮಾನಿಸಲು 
ಸಂಸ್ಥೆಗಳ ಹಂತದಲ್ಲಿ ಆಂತರಿಕ ಸಮಿತಿಯನ್ನು : 
ರಚಿಸಲಾಗಿದ್ದು, ಆರ್ಥಿಕ ಪರಿಸ್ಥಿತಿಯನ್ನಾಧರಿಸಿ ಸೂಕ್ತ | 
ತೀರ್ಮಾನ ಕೈಗೊಳ್ಳಲಾಗುವುದು. 


ಸಂಖ್ಯೆ: ಟಿಡಿ 45 ಟಿಸಿಕ್ಕ್ಯೂ 2021 


[3 


ಧ್‌ 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


